CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೮ ಸಂಚಿಕೆ ೪೫ 








ಬೆಂಗಳೊರು, ಗುರುವಾರ, ನವೆಂಬರ್‌ ೧೩, ೨೦೦೩ (ಕಾರ್ತಿಕ ೨೨, ಶಕ ವರ್ಷ ೧೯೨೫) 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ: 230 ಸಅಸೇ 2003, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌, 2003 

ಪ್ರಸ್ತುತ ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ಯೋಜನಾ ನಿರ್ದೇಶಕರ ಕಛೇರಿಯಲ್ಲಿ ಸಹಾಯಕ ನಿರ್ದೇಶಕರ 
ಹುದ್ದೆಯಲ್ಲಿ ನಿಯೋಜನೆ ಮೇರೆಗೆ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ವಿಲಾಸ್‌ ಆರ್‌. ಪದಕಿ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಕರ್ನಾಟಕ 
ಸರ್ಕಾರ ಸಚಿವಾಲಯ, ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285 (1) (ಎ)ರ ಅನ್ವಯ ತಕ್ಷಣದಿಂದ ಜಾರಿಗೆ 
ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವಣಚ್ಛೆ ಮೇರೆಗೆ ನಿವೃತ್ತಿ ಹೊಂದಲು ಸರ್ಕಾರವು ಅನುಮತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು- 2) 


HIGH COURT OF KARNATAKA 
NOTIFICATION No: GOB (1) 1/2003 Bangalore Dated: 23rd October 2003 
The following Presiding officers of the Courts mentioned in Column No. 2 below, are concurrently 
appointed as the Presiding Officers of the Courts mentioned against them in Column No. 3 with 
immediate effect and until further orders:- 


ಪಿ. ಆರ್‌. 1277 








Sl. Designation of the Presiding Officer Name of the Court to which concurrently 
No appointed 
1 2 3 





1. | IIAddl. City Civil and Sessions Judge, 
Bangalore City. 


೨೦೮/1 Addl. City Civil and Sessions Judge, 
Bangalore City on Civil Side. 

And 
XXV Addl. City Civil and Sessions Judge, 
Bangalore City, On Criminal Side. 




















Bangalore City. 





2. | IX Addl. City Civil and Sessions Judge, VIll Addl. City Civil and Sessions Judge, 
Bangalore City. Bangalore City. 

3. | ೨೦೮1 Addl. City Civil and Sessions Judge, XX Addl. City Civil and Sessions Judge, 
Bangalore City. Bangalore City 

4. | XXX Addl. City Civil and Sessions Judge, Xl Addl. City Civil and Sessions Judge, 
Bangalore City. Bangalore City. 

5. | ೨೦೦೮ Addl. City Civil and Sessions Judge, XXIV Addl. City Civil and Sessions Judge, 


Bangalore City. 





(೫೯೩) 





೫೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೩, ೨೦೦೩ ಭಾಗ - ೨ 


























1 2 3 
6. | XXXII Addl. City Civil and Sessions Judge, ೨೦ Addl. City Civil and Sessions Judge, 
Bangalore City. Bangalore City 
By Order of the High Court, 
P.R.1275 N. ANANDA 


Registrar General. 
HIGH COURT OF KARNATAKA 
NOTIFICATION No: GOB (1) 1/2003, Bangalore Dated: 27th October 2003 
In modification of this office Notification of even number dated 23-10-2003, the following Presiding 
Officers of the Courts mentioned in Column No. 2 below, are concurrently appointed as the Presiding 
Officers of the Courts mentioned against them in Column No. 3, with immediate effect and until further 
orders:- 











Sl. Designation of the Presiding Officer Name of the Court to which concurrently 
No appointed 
1 2 3 
1. | ೨೦0/1 Addl. City Civil and Sessions Judge, || Addl. City Civil and Sessions Judge, 
Bangalore City, on Civil Side. Bangalore City 
And 


XXV addl City Civil and Sessions Judge, 
Bangalore City, on Criminal Side. 
































2. | Mill Addl. City Civil and Sessions Judge, IX Addl. City Civil and Sessions Judge, 
Bangalore City. Bangalore City. 
3. | XX Addl. City Civil and Sessions Judge, ೫೦1 Addl. City Civil and Sessions Judge, 
Bangalore City. Bangalore City 
4. | Xl Addl. City Civil and Sessions Judge, XXX Addl. City Civil and Sessions Judge, 
Bangalore City. Bangalore City. 
5. | XXIV Addl. City Civil and Sessions Judge, XXXl Addl. City Civil and Sessions Judge, 
Bangalore City. Bangalore City. 
6. | ೨೦ Addl. City Civil and Sessions Judge, ೨೦೦1 Addl. City Civil and Sessions Judge, 
Bangalore City. Bangalore City 
By Order of the High Court, 
P.R.1276 N. ANANDA 


Registrar General. 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಇ 182 ಆಖಇ 2003, ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್‌, 2003 
ಶ್ರೀಮತಿ ಕೆ. ಎಂ. ದೇವಕಿ, ಜಿಲ್ಲಾ ಖಜಾನಾಧಿಕಾರಿಗಳು, ಜಿಲ್ಲಾ ಖಜಾನೆ, ಚಾಮರಾಜನಗರ ಇವರಿಗೆ ವೈದ್ಯಕೀಯ ಹಾಗೂ 
ಕೌಟುಂಬಿಕ ಕಾರಣಗಳಿಂದಾಗಿ ದಿನಾಂಕ: 1-10-2003 ರಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 
285 (1) (ಎ) ರನ್ವಯ ಸೇವೆಯಿಂದ ಸ್ವಯಂ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1278 ಎನ್‌. ಪ್ರಭಾಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡಗಳು) 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಪಸಂಮೀ 136 ಪಅಸೇ 2003 ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌, 2003 
ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಳಕಂಡ ಸಹಾಯಕ ನಿರ್ದೇಶಕರಿಗೆ ಉಪ 
ನಿರ್ದೇಶಕರ ಹುದ್ದೆಗೆ (ವೇತನಶ್ರೇಣಿ ರೂ. 9580-260-10880-320-13440-380-14200) ಸ್ಥಾನಾಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ನಮೂದಿಸಿರುವ ಸ್ಥಳಕ್ಕೆ ವರ್ಗಾಯಿಸಿ ನೇಮಿಸಲಾಗಿದೆ. 























ಕ್ರ.ಸಂ | ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಮುಂಬಡ್ತಿ ನೀಡಿ ವರ್ಗಾಯಿಸಿ ನೇಮಿಸಲಾದ ಸ್ಥಳ 
1. | ಡಾ: ಮಂಜುನಾಥ್‌ ಎಸ್‌. ಪಾಳೇಗಾರ, ಉಪ ನಿರ್ದೇಶಕರು, ಪಶುಪಾಲನಾ ಇಲಾಖೆ, 
ಸಹಾಯಕ ನಿರ್ದೇಶಕರು ಪಶು ಆಸ್ಪತ್ರೆ, ಜಿಲ್ಲಾ ಪಂಚಾಯತ್‌, ಬಾಗಲಕೋಟೆ ಜಿಲ್ಲೆ, 
ರಾಣಿಬೆನ್ನೂರು, ಹಾವೇರಿ ಜಿಲ್ಲೆ. (ಖಾಲಿ ಹುದ್ದೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1279 ಪಿ. ಸಂಪತ್‌ ಕುಮಾರ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೩, ೨೦೦೩ ೫೯೫ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 80 ಸಸಿವಿ 2003, ಬೆಂಗಳೂರು, ದಿನಾಂಕ: 23ನೇ ಅಕ್ಟೋಬರ್‌, 2003 

ಶ್ರೀ ಕೆ. ಶ್ರೀಕಂಠೇಶ್ವರ್‌, ಸಹ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರ ಕರ್ನಾಟಕ ಸರ್ಕಾರ ಸಚಿವಾಲಯದ ಶಿಕ್ಷಣ 
ಇಲಾಖೆಯ ವಿಶೇಷಾಧಿಕಾರಿ ಮತ್ತು ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಯಲ್ಲಿನ ನಿಯೋಜನಾ ಅವಧಿಯನ್ನು ದಿನಾಂಕ: 
20-9-2003 ರಿಂದ 16-12-2003ರವರೆಗೆ ಮಾತ್ರ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1280 ಯು. ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2 ) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 36 ಇಆತ 2003, ಬೆಂಗಳೂರು, ದಿನಾಂಕ: 25ನೇ ಅಕ್ಟೋಬರ್‌, 2003 

ದಿನಾಂಕ: 28-2-2002ರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 119 ಇಆತ 2001ರಲ್ಲಿ, ಮೈಸೂರಿನ ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ 
ಪ್ರಾಚಾರ್ಯರಾಗಿ ನಿಯೋಜನೆ ಮೇರೆಗೆ ನೇಮಕಗೊಂಡಿರುವ ಡಾ: ಜಿ. ವಿ. ಗಾಯಿತ್ರಿಯವರನ್ನು, ಮೈಸೂರು ವಿಭಾಗೀಯ ಪತ್ರಗಾರ 
ಇಲಾಖೆಯ, ಪತ್ರಪಾಲಕರ ಹುದ್ದೆಯಲ್ಲಿ, ದಿನಾಂಕ: 5-9-2003ರಿಂದ ದಿನಾಂಕ: 25-10-2003ರವರೆಗೆ ಪೂರ್ವಾನ್ಹಯವಾಗಿ ಜಾರಿಗೆ 
ಬರುವಂತೆ, ಅಧಿಕ ಪ್ರಭಾರದಲ್ಲಿರಿಸಲಾಗಿದೆ. 

ಡಾ: ಜಿ. ವಿ. ಗಾಯಿತ್ರಿ ಯವರನ್ನು ಮೈಸೂರು ವಿಭಾಗೀಯ ಪತ್ರಾಗಾರ ಇಲಾಖೆಯ ಪತ್ರಪಾಲಕರ ಹುದ್ದೆಯ ಅಧಿಕ 
ಪ್ರಭಾರದಿಂದ ದಿನಾಂಕ: 25-10-2003ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಬಿಡುಗಡೆಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1281 ಹೆಚ್‌. ಕೃಷ್ಣಮೂರ್ತಿ 
ಸರ್ಕಾರದ ಉಪ ಕಾರ್ಯದರ್ಶಿ, ಸಿಆಸುಇ (ಆಡಳಿತ ಸುಧಾರಣೆ) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 27 ಸೇಇಮು 2003, ಬೆಂಗಳೂರು, ದಿನಾಂಕ: 23ನೇ ಅಕ್ಟೋಬರ್‌, 2003 
ಅಧಿಸೂಚನೆ ಸಂಖ್ಯೆ: ಲೋಇ 75 ಸೇರನಿ 2002, ದಿನಾಂಕ: 17-1-2003ರನ್ವಯ ದಿನಾಂಕ: 31-5-2003ರಂದು 58 ವರ್ಷಗಳ 
ವಯೋಮಿತಿ ತಲುಪಿ ನಿವೃತ್ತಿ ಹೊಂದಿರುವ ಶ್ರೀ ಎಸ್‌. ಕೆ. ಕೃಷ್ಣಃ ಮುಖ್ಯ ಇಂಜಿನಿಯರ್‌ ಇವರಿಗೆ ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆಇ 
15 ಎಸ್‌ಆರ್‌ಎಸ್‌ 97 ದಿನಾಂಕ: 20-9-1997ರನ್ವಯ ನಿವೃತ್ತಿ ದಿನಾಂಕದವರೆಗೆ ಅವರ ಹಕ್ಕಿನಲ್ಲಿರುವ ಗಳಿಕೆ ರಜೆಯನ್ನು 240 ದಿನಗಳ 
ಗರಿಷ್ಠ ಮಿತಿಗೊಳಪಟ್ಟು ಕರ್ನಾಟಕ ನಾಗರೀಕ ಸೇವಾ ನಿಯಮ 118-ಎ (1ರಡಿ ಹಾಗೂ ಉಪನಿಯಮ (2)ರ ವ್ಯಾಪ್ತಿಗೊಳಪಟ್ಟು 
ನಗಧೀಕರಣಗೊಳಿಸಲು ಮಂಜೂರಾತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1282 ಯು. ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2 ) 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION No: DPAR 01 SPS 03, Bangalore Dated: 29th October 2003 

The services of Sri K. C. Ramamurthy, IPS (KN 82), Managing Director, KEONICS Ltd., 
Bangalore, are withdrawn from the Department of Information Technology & Biotechnology, Bangalore. 
and posted with immediate effect and posted until further orders as Commissioner for Youth Services and 
Sports, Bangalore, vice Sri H. C. Kishore Chandra, IPS, transferred. 

Sri H. C. Kishore Chandra, IPS (KN 84), Commissioner for Youth Services & Sports, Bangalore is 
transferred with immediate effect and his services are placed at the disposal of the Department of 
Information Technology & Biotechnology, Bangalore, until further orders to post him as Managing 
Director, KEONICS Ltd., Bangalore, vice Sri K. ಲಿ. Ramamurthy, IPS, transferred. 

By Order and in the name of the Governor of Karnataka, 
P.R.1283 S. SELVA KUMAR 
Deputy Secretary to Government, DPAR (Services). 
NOTIFICATION No: DPAR 47 SPS 2003, Bangalore Dated: 22nd October 2003 

Sri P. H. Rane, IPS (KN 97), Superintendent of Police, Chamarajanagar District, 
Chamarajanagar, is transferred with immediate effect and posted until further orders as Superintendent of 
Police, Chitradurga District, Chitradurga, in the existing vacancy. 

Sri K. Madhukar Shetty, IPS (KN 99), Superintendent of Police, Anti-Dacoity Squad, Gulbarga, is 
transferred with immediate effect and posted until further orders as superintendent of Police, 
Chamarajanagar District, Chamarajanagar, vice Sri P. H. Rane, IPS, transferred. 

Sri K. V. Sharat Chandra, IPS (KN 97), under orders of posting as Superintendent of Police, 


Chitradurga District, Chitradurga, is posted with immediate effect and until further orders as 
Superintendent of Police, Corps of Detectives, Bangalore, in the existing vacancy. 


೫೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೩, ೨೦೦೩ ಭಾಗ - ೨ 





The orders issued in Notification of even number dated 14-10-2003 posting Sri ಓ. V. Sharat 
Chandra, IPS (KN 97) as Superintendent of Police Chitradurga District, Chitradurga stand cancelled. 
By Order and in the name of the Governor of Karnataka, 
B. V. KUMARASWAMY 
Under Secretary to Government, D.P. & A.R. (Services-1) 
NOTIFICATION No: DPAR 361 SAS 2003, Bangalore Dated: 22nd October 2003 
Sri Erubothu Venkataiah, IAS (KN 85), Director (Disinvestment) and E/o Secretary to 
Government, Department of Disinvestment and Public Sector Reforms, Bangalore is transferred with 
immediate effect and posted until further orders as Secretary to Government (Minor Irrigation), Water 
Resources Department, Bangalore, in the existing vacancy. 
By Order and in the name of the Governor of Karnataka, 
B. V. KUMARASWAMY 
Under Secretary to Government, D.P. & A.R. (Services-1) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 350 ಸೆಅಸೆ 2003, ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್‌, 2003 
ಶ್ರೀಮತಿ ಕೆ. ರತ್ನಪ್ರಭ, ಐ.ಎ.ಎಸ್‌. (ಕೆಎನ್‌-81) ಇವರಿಗೆ ದಿನಾಂಕ: 15-10-2003 ರಿಂದ 12-12-2003ರವರೆವಿಗೆ 
(ಉದಿಸೇ) ಒಟ್ಟು 59 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯ ಕೊನೆಯಲ್ಲಿ ದಿನಾಂಕ: 13-12-2003 ಹಾಗೂ 
14-12-2003ಗಳಂದು ಬರುವ ಸಾರ್ವತ್ರಿಕ ರಜೆಗಳನ್ನು ಉಪಯೋಗಿಸಿಕೊಳ್ಳಲೂ ಸಹ ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ವಿ. ಕುಮಾರಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು- 1) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 322 ಸಅಸೇ 2003, ಬೆಂಗಳೂರು, ದಿನಾಂಕ: 15ನೇ ಅಕ್ಟೋಬರ್‌, 2003 
2004ನೇ ಸಾಲಿನಲ್ಲಿ 58 ವರ್ಷಗಳ ವಯೋಮಿತಿಯನ್ನು ಪೂರ್ಣಗೊಳಿಸಲಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿನ ಈ 
ಕೆಳಕಂಡ ಅಧಿಕಾರಿಗಳು ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿಯನ್ನು 


೧.೧. 1284 


೧.೧. 1285 


ಪಿ. ಆರ್‌. 1286 
































ಹೊಂದಲಿದ್ದಾರೆ. 
ಶ್ರ ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ಜನ್ಮ ದಿನಾಂಕ ವಯೋ ನಿವೃತ್ತಿ 
ಸಂ. ಕಾರ್ಯನಿರ್ವಹಿಸುತ್ತಿರುವ ಇಲಾಖೆ ಹೊಂದಲಿರುವ 
ಶ್ರೀ : ಶ್ರೀಮತಿ ದಿನಾಂಕ 

1 2 3 4 

ip ಪಿ. ಜಿ. ಪ್ರಸಾದ್‌ 01-02-1946 31-01-2004 
ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ 
(ಸಣ್ಣ ನೀರಾವರಿ). 

2. ಬಿ. ಎಲ್‌. ಪಾಟೇಲ್‌ 25-02-1946 29-02-2004 
ಉಪ ಕಾರ್ಯದರ್ಶಿ, (ಪ್ರಸ್ತುತ ಜಿಲ್ಲಾ ಪಂಚಾಯತ್‌, 
ಬೆಳಗಾಂ- ಇಲ್ಲಿ ಉಪ ಕಾರ್ಯದರ್ಶಿ) 
ಅಭಿವೃದ್ದಿ ಹುದ್ದೆಯಲ್ಲಿ ನಿಯೋಜನೆ ಮೇರೆಗೆ. 

3. ಜಿ. ಹೆಚ್‌. ನಾಗೇಂದ್ರಪ್ಪ 18-03-1946 31-03-2004 
ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ (ಆಡಳಿತ). 

4. ಮುದುಗಿಂಡಯ್ಯ 25-03-1946 31-03-2004 
ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಸಾಮಾನ್ಯ). 

5. ಎಂ. ಗುಣಶೀಲನ್‌, 03-03-1946 31-03-2004 
ಅಧೀನ ಕಾರ್ಯದರ್ಶಿ, ವಸತಿ ಇಲಾಖೆ. 

6. ಡಿ.ವಿ. ಹತ್ತಿ 08-04-1946 30-04-2004 
ಅಪರ ಪ್ರಾರೂಪಕಾರರು ಹಾಗೂ ಪದನಿಮಿತ್ತ ಸರ್ಕಾರದ 
ಅಪರ ಕಾರ್ಯದರ್ಶಿ, ಸಂ.ವ್ಯ. ಮತ್ತು ಶಾ. ರ. ಇಲಾಖೆ. 

7. ಬಿ. ಹೆಚ್‌. ಉಮಾಪತಿ, 10-04-1946 30-04-2004 
ಅಧೀನ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ. 

8. ಮೆಹಬೂಬ್‌ ಪೀರಾನ್‌, 20-06-1946 30-06-2004 
ಉಪ ಕಾರ್ಯದರ್ಶಿ, ಸಮಾಜ ಕಲ್ಕಾಣ ಇಲಾಖೆ. 
















































































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೩, ೨೦೦೩ ೫೯೭ 
2 3 4 
9. ವೀರಭದ್ರಪ್ಪ, 29-06-1946 30-06-2004 
ಉಪ ನಿರ್ದೇಶಕರು (ಪಿಎಂಐ ವಿಭಾಗ, ಯೋಜನಾ ಇಲಾಖೆ. 
10. | ಆರ್‌. ವಿ. ಗೋವಿಂದರಾವ್‌ 25-07-1946 31-07-2004 
ಉಪ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ 
(ಆರ್ಥಿಕ ಆಯೋಗ ಕೋಶ) 
11. | ಎಂ. ಪ್ರಭಾಕರನ್‌ 30-07-1946 31-07-2004 
ಅಧೀನ ಕಾರ್ಯದರ್ಶಿ, (ಆಡಳಿತಾಧಿಕಾರಿಗಳು, 
ಶೀಘ್ರಲಿಪಿಗಾರರ ಮತ್ತು ಬೆರಳಚ್ಚುಗಾರರ ಆಯ್ಕೆ ಪ್ರಾಧಿಕಾರ) 
12. | ಎಂ. ಸಿ. ಚಂದ್ರಕುಮಾರಿ 25-08-1946 31-08-2004 
ಉಪಕಾರ್ಯದರ್ಶಿ (ಆಂತರಿಕ ಆರ್ಥಿಕ ಸಲಹೆಗಾರರು) 
ನಗರಾಭಿವೃದ್ದಿ ಇಲಾಖೆ 
13. | ಹೆಚ್‌. ಕೃಷ್ಣಮೂರ್ತಿ 24-08-1946 31-08-2004 
ಉಪಕಾರ್ಯದರ್ಶಿ, ಸಿ.ಆ.ಸು.ಇಲಾಖೆ (ಆಡಳಿತ ಸುಧಾರಣೆ) 
14. | ಎಂ. ಎನ್‌. ವಿಜೇಂದ್ರರಾವ್‌ 24-08-1946 31-08-2004 
ಅಧೀನ ಕಾರ್ಯದರ್ಶಿ, 
ಮಾನ್ಯ ಅಬಕಾರಿ ರಾಜ್ಯ ಸಚಿವರ ಆಪ್ತ ಕಾರ್ಯದರ್ಶಿ 
15. | ಜೆ. ಶ್ರೀನಿವಾಸನ್‌ 06-08-1946 31-08-2004 
ಅಧೀನ ಕಾರ್ಯದರ್ಶಿ, ಆಹಾರ, ನಾಗರೀಕ ಸರಬರಾಜು 
ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ (ಸಮನ್ವಯ) 
16. | ಡಿ. ಎಸ್‌. ಶಿವಣ್ಣ, 24-09-1946 30-09-2004 
ಉಪ ಕಾರ್ಯದರ್ಶಿ, ಸಮಾಜ ಕಲ್ಕಾಣ ಇಲಾಖೆ 
17. | ಬಿ. ಪುಟ್ಟಣ್ಣ, 25-10-1946 31-10-2004 
ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ) 
18. ಡಿ. ಶಿವಕುಮಾರಪ್ಪ, 19-11-1946 31-11-2004 
ಉಪ ಕಾರ್ಯದರ್ಶಿ, ಸಮಾಜ ಕಲ್ಕಾಣ ಇಲಾಖೆ 
19. | ಬಿ. ಎಂ. ಸಣ್ಣ ಲಿಂಗಣ್ಣವರ್‌, 29-11-1946 30-11-2004 
ಅಧೀನ ಕಾರ್ಯದರ್ಶಿ, ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ 
20. | ಆರ್‌. ಎಸ್‌. ಕುಲಕರ್ಣಿ, 22-12-1946 31-12-2004 
ಉಪ ಕಾರ್ಯದರ್ಶಿ (ಆಂತರಿಕ ಆರ್ಥಿಕ ಸಲಹೆಗಾರರು) 
ಸಮಾಜ ಕಲ್ಯಾಣ ಇಲಾಖೆ 
21. | ಕಾಶೀನಾಥ್‌ ಪಟ್ಟಾಡಿ 10-12-1946 31-12-2004 
ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆ, (ಸೇವೆಗಳು -1 ಮತ್ತು 2) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1287 ಯು. ಪಿ. ಪ್ರಭು 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 


LAW SECRETARIAT 


NOTIFICATION No: LAW 141 LAC 2003, Bangalore Dated: 22nd October 2003 
In exercise of the powers conferred by Article 234 of the Constitution of India His Excellency the 
Governor of Karnataka hereby appoints the following persons, selected under the Karnataka Judicial 
Services (Recruitment) Rules, 1983 as Civil Judges (Jr. Dn.) in the Karnataka Judicial Services in the pay 
scale of Rs. 9,000 - 14,550. They shall be on probation for a period of two years from the date of reporting 





to duty:- 
Sri / Smt. Sri / Smt. 
1. |S.R.Manikya, 2. | ಣಿ. 5. Manjunath, 
Advocate, Advocate, 








No. 864, C. H. 26, Near Siddappa Square, 


Mysore-24. 








"Sri Sreenivasa Krupa", Door No. 1297/1, 
N. 1/. ಲಿ. Left side, Bhadravathi- 577 303. 








೫೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೩, ೨೦೦೩ ಭಾಗ - ೨ 












































3. | Kulkarni Renuka Gangadhar, 4. | Srikanth 5. V. 
Advocate, Advocate, 
D/o. Sri G. G. Kulkarni, Line Bazaar, "Sri Krupa", No. 853, | Main, | Block, HAL Ill 
Ist Cross, Mikashi Chawl, Dharwad. Stage, Near B. E. M. L. Bangalore- 560075. 
5. | Venkatesh, 6. | Mansoor Ahmed Zaman, 
Advocate, Assistant Public Prosecutor, 
H. No. 7-5-236, Near Vithal Krishna Mandir, Civil Judge (Jr. Dn.), J.M. F.C. Court, 
Jawaharnagar, Raichur- 584 101. Chikkaballapur, Kolar District. 
7. | Karabari Ravindra, 8. | B.\N. Sujatha, 
Advocate, Advocate, 
C/o. Gurunath Pachaya, ಗ. No. 9-3-129, R/o. Ramadevanahalli, Madure Hobli, 
Near DCC: Bank, Bidar. Doddaballapur Taluk, Bangalore Rural Dist. 
9. | Roopa Ramarao Kulkarni, 10. | Vithal Vishnupanth Joshi, 
Advocate, Advocate, 
Vivekanand Road, 2nd A Cross, 110, 6th Main, 6th Phase, Industrial Town, 
"Shiv-Chaya", Gadag- 582 101. West of Chord Road, Bangalore- 560 004. 
11. | Hirmath Shobharani Babayya, 12. | Shrikaveri B. Kalmath, 
Advocate, Advocate, 
T.A.P.C.M. 5. Building, 2nd Floor, PPC B/o. Capt. ಔ. ಲಿ. Kalmath, Hiremath Galli, 
Road, Opp. Fish Market, Udupi-1. Mangalwarpet, Dharwad- 580 001. 
13. | G. V. Chandrashekhar, 14. | Mallari Chidambar Rao Nadagouda, 
Advocate, Advocate, 
"Gangadhar", Shivagiri- Barakotri, Opp. Bhavasara Mangal Karyalaya, 
Dharwad- 580 007. Belgaum Road, Dharwad - 580 008. 
15. | Somashekar C. Badami, 16. | Dindlkopp Shivaputra, 
Advocate & Hon. Arbitrator, Advocate 
For Co-op. Societies, Near Gupta High H. No. 74/A, Mangalagatti Plot, Sadhankeri, 
School, Ranebennur- 581 115. Haveri Dist. Dharwad- 580 008. 
17. | Sunil Andaneppa Shettar, 18. | K.G. Chintha, 
Advocate, Advocate, 
Post-Shirur, No. 218/ 6, 1st main, West of Chord Road, 
Bagalkot Taluk. 2nd Stage, Bangalore- 560 086. 
19. | Rajkumar Siddappa Amminbhavi, 20. | Annugouda Veeragouda Patil, 
Advocate, Advocate, 
Old Govt. Hospital Quarters, LIG 114, Mahanthesh Nagar, 
Bailhongal 591102, Belgaum District. Belgaum - 590 016. 
21. | Kulkarni Narahari alias Prakash Sripad, 22. | Veena Mallanaik Naikar, 
Advocate, C/o. 5. S. Fakkiragouder, Advocate, 
Advocate, H.No. 69, 10th Cross, H. No. 3229, Hospet Galli, 
Lakshminagar, Dharwad Gokak- 591 307. 
23. | Sabappa, 
Advocate, 5/೦. Bheemaraya Malegal 
R at Satyampet Laksmipur Post. 
Shorapur Taluk, Gulbarga District. 











By Order and in the name of the Governor of Karnataka, 
P.R. 1288 CHIKKAHANUMANTHAIAH 
Under Secretary to Government, Law Department (Admn-1). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 77 ಸೇಇಮು 2003, ಬೆಂಗಳೂರು, ದಿನಾಂಕ: 22ನೇ ಅಕ್ಟೋಬರ್‌, 2003 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀಮತಿ ಒ. ಕೆ. ಜಾನಕಿ, ಇವರಿಗೆ ವೇತನ ಶ್ರೇಣಿ ರೂ. 
12800-16720ರ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ತಕ್ಷಣದಿಂದಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೇಶಕರು (ಇತರೆ ಪರೀಕ್ಷೆಗಳು) ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ, ಬೆಂಗಳೂರು 
ಖಾಲಿ ಹುದ್ದೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1289 ಯು. ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು- 2). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೩, ೨೦೦೩ ೫೯೯ 





ಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ತಿದ್ದುಪಡಿ ಸಂಖ್ಯೆ: ಪಿಡಿಎಸ್‌ 126 ಎಸ್‌ಎಸ್‌ಎಂ 2003, ಬೆಂಗಳೂರು, ದಿನಾಂಕ: 22ನೇ ಅಕ್ಟೋಬರ್‌, 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಪಿಡಿಎಸ್‌ 126 ಎಸ್‌ಎಸ್‌ಎಂ 2003, ದಿನಾಂಕ: 16-10-2003ರಲ್ಲಿನ ಕ್ರಮ ಸಂಖ್ಯೆ: (1) 
ರಲ್ಲಿ ಶ್ರೀ ಎಂ. ಜಿ. ಜೆನ್ನಿ ಸಹಾಯಕ ನಿರ್ದೇಶಕರು (ಕರ್ನಾಟಕ ಸರ್ಕಾರದ ಯೋಜನಾ ಸಚಿವಾಲಯದಲ್ಲಿ ನೇಮಕಾತಿ 
ನಿರೀಕ್ಷಣೆಯಲ್ಲಿರುವವರು), ಇವರನ್ನು ಸಹಾಯಕ ನಿರ್ದೇಶಕರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಹುಬ್ಬಳ್ಳಿ, (ಖಾಲಿ ಹುದ್ದೆಗೆ) 
ನೇಮಿಸಲಾಗಿದೆ ಎಂಬುದಕ್ಕೆ ಬದಲಾಗಿ ಈ ಕೆಳಕಂಡಂತೆ ಓದಿಕೊಳ್ಳತಕ್ಕದ್ದು. 
“ಸಹಾಯಕ ನಿರ್ದೇಶಕರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಹುಬ್ಬಳ್ಳಿ 
(ಖಾಲಿ ಇರುವ ಹುದ್ದೆಗೆ) ಇಲ್ಲಿಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ವಸತಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ.” 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1290 ಪಿ. ಪುಷ್ಪರಾಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಗ್ರಾಅಪ 47 ಪರವ 2003, ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್‌, 2003 
ಸರ್ಕಾರದ ಇದೇ ಸಮ ಸಂಖ್ಯೆಯ ಅಧಿಸೂಚನೆ ದಿನಾಂಕ: 26-08-2003 ರಂದು ಹೊರಡಿಸಿದ ಅಧಿಸೂಚನೆಯಲ್ಲಿ ಶ್ರೀ ಎಸ್‌. 
ಬಿ. ದ್ಯಾಬೇರಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಗದಗ, ಇವರಿಗೆ ಮಂಜೂರು ಮಾಡಿದ ರಜಾ ಅವಧಿಯನ್ನು 
ದಿನಾಂಕ: 1-10-2003 ರಿಂದ 31-10-2003ರ ಬದಲಾಗಿ ದಿನಾಂಕ: 20-10-2003ರಿಂದ 19-11-2003 ಎಂದು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1291 ಎಲ್‌. ಷಣ್ಮುಖ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 336 ಸಅಸೇ 2002, ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್‌, 2003 
ಶ್ರೀ ಎನ್‌. ಮಹದೇವ, ನಿವೃತ್ತ ಅಧೀನ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ ಸಚಿವಾಲಯ ಇವರನ್ನು ಕರ್ನಾಟಕ ನಾಗರೀಕ 
ಸಿವಿಲ್‌ ಸೇವೆ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳು 1977ರ ನಿಯಮ 15 (1) (ಎ) ರನ್ವಯ ಸಚಿವಾಲಯದ ಆರ್ಥಿಕ ಆಯೋಗ 
ಕೋಶದಲ್ಲಿ ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 58 ಸಸಿವಿ 2003, ದಿನಾಂಕ: 23.8.2003ರ ಅನ್ವಯ ಸೃಜಿಸಲಾಗಿರುವ ಅಧೀನ 
ಕಾರ್ಯದರ್ಶಿ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಒಂದು ವರ್ಷದ ಅವಧಿಗೆ ಗುತ್ತಿಗೆ ಆಧಾರದ ಮೇರೆಗೆ 
ನೇಮಿಸಲಾಗಿದೆ. 
ಇವರ ಗುತ್ತಿಗೆ ಆಧಾರದ ನೇಮಕಾತಿಯ ನಿಬಂಧನೆ ಹಾಗೂ ಷರತ್ತುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕವಾಗಿ ಆದೇಶ 
ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1292 ಯು. ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು- 2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 123 ಸೇಇಮು 2003, ಬೆಂಗಳೂರು, ದಿನಾಂಕ: 22ನೇ ಅಕ್ಟೋಬರ್‌, 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಪಿಡಬ್ಲ್ಯೂಡಿ 83 ಎಸ್‌ಪಿಜಿ 2002 ದಿನಾಂಕ: 11-4-2002 ಮತ್ತು ಅಧಿಸೂಚನೆ ಸಂಖ್ಯೆ: 
ಲೋಇ 108 ಸೇಎಸು 2003 ದಿನಾಂಕ: 17-7-2003ರಲ್ಲಿ ಪ್ರಕಟಿಸಲಾಗಿರುವ ಅಧೀಕ್ಷಕ ಇಂಜಿನಿಯರ್‌ ವೃಂದದ ತಾತ್ಕಾಲಿಕ ಜೇಷ್ಠತಾ 
ಪಟ್ಟಿಯನ್ವಯ ಹಾಗೂ ಸರ್ವೋಚ್ಛ ನ್ಯಾಯಾಲಯವು ರಿಟ್‌ ಅರ್ಜಿ ಸಂಖ್ಯೆ: 61/2002 ರಲ್ಲಿ ಹಾಗೂ ಲೋಕೋಪಯೋಗಿ ಇಲಾಖೆಯ 
ಅಧಿಕಾರಿಗಳ ಜೇಷ್ಠತೆ ಮತ್ತು ಬಡ್ತಿ ವಿಷಯದಲ್ಲಿ ದಿನಾಂಕ: 11-11-2002 ರಂದು ನೀಡಿರುವ ಸ್ಪಷ್ಟೀಕರಣದ ಹಿನ್ನೆಲೆಯಲ್ಲಿ, 
ಲೋಕೋಪಯೋಗಿ ಇಲಾಖೆ ಮತ್ತು ಜಲಸಂಪನೂಲ ಇಲಾಖೆಯ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀಕ್ಷಕ ಇಂಜಿನಿಯರ್‌ಗೆ 
ರೂ. 12800-16720ರ ವೇತನ ಶ್ರೇಣಿಯ ಮುಖ್ಯ ಇಂಜಿನಿಯರ್‌ ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗೆ ನೇಮಿಸಿದೆ. 








ಕ್ರ.ಸಂ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಬಡ್ತಿ ಮೇಲೆ ನೇಮಕ ಮಾಡಿರುವ ಹುದ್ದೆ 
1. |ಶ್ರೀ ಜಿ. ಟಿ. ಚಂದ್ರಶೇಖರಪ್ಪ, ಮುಖ್ಯ ಇಂಜಿನಿಯರ್‌ (ದಕ್ಷಿಣ) ಬೆಂಗಳೂರು ಮಹಾನಗರ ಪಾಲಿಕೆ, 
ಅಧೀಕ್ಷಕ ಇಂಜಿನಿಯರ್‌, ಬೆಂಗಳೂರು- ಶ್ರೀ ಶಿವಪ್ರಕಾಶ್‌, ಇವರ ನಿವೃತ್ತಿಯಿಂದ ತೆರವಾದ 
ಘಟಪ್ರಭಾ ಎಡದಂಡೆ ನಾಲಾ ವೃತ್ತ, ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 
ಜಮಖಂಡಿ. ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

















೬೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೩, ೨೦೦೩ ಭಾಗ - ೨ 





ಈ ಬಡ್ತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 
1. ಈ ಬಡ್ತಿ ತಾತ್ಕಾಲಿಕವಾಗಿದ್ದು, ಸಂವಿಧಾನದ 85ನೇ ತಿದ್ದುಪಡಿಯನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ 


ಜೃ ದ್‌ 

ರಿಟ್‌ ಅರ್ಜಿಗಳಲ್ಲಿ ನ್ಯಾಯಾಲಯವು ನೀಡುವ ಅಂತಿಮ ಆದೇಶಕ್ಕನುಗುಣವಾಗಿ ಪರಿಷ್ಕರಿಸಲಾಗುವುದು. 
2. ಅಧೀಕ್ಷಕ ಅಭಿಯಂತರ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಿದಾಗ ಆಗುವ ಬದಲಾವಣೆಗಳಿಗೊಳಪಟ್ಟು 

ಬಡ್ತಿಯನ್ನು ಪರಿಷ್ಕರಿಸಲಾಗುವುದು! ಹಿಂಬಡ್ತಿಗೊಳಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು. ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು- 2). 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION No: DPAR 01 SPS 2003, Bangalore Dated: 29th October 2003 

Sri Chebbi G. B. (KN 93), Deputy Commissioner of Police, West Zone, Bangalore, is transferred 
with immediate effect and posted until further orders as Superintendent of Police, Chitradurga District, 
Chitradurga, in the existing vacancy. 

Sri P. H. Rane, IPS (KN 97), under orders of posting as Superintendent of Police, Chitradurga 
District, Chitradurga, is posted with immediate effect and until further orders as Superintendent of Police, 
Hassan District, Hassan, vice Sri Nanjundaswamy M. IPS (KN 97), transferred. 

The Orders issued in Notification No. DPAR 47 SPS 2003 dated 22nd October 2003 posting Sri 
P. H. Rane, IPS (KN 97), as Superintendent of Police, Chitradurga District, Chitradurga, stand cancelled. 

Sri Nanjundaswamy M. IPS (KN 97), Superintendent of Police Hassan District, Hassan is 
transferred with immediate effect and posted until further orders as Deputy Commissioner of Police, West 
Zone, Bangalore, vice Sri Chebbi G. B. transferred. 

The Orders issued in Notification No. DPAR 01 SPS 03 dated: October 27, 2003, posting Sri 
Nanjundaswamy M. IPS (KN 97), Superintendent of Police, Hassan District, Hassan, as Deputy 
Commissioner of Police, South Zone, Bangalore, stand cancelled. 

By Order and in the name of the Governor of Karnataka, 
S. SELVAKUMAR 
Deputy Secretary to Government, DPAR (Services). 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಡಿ 131 ಡಿಟಿಇ 2003 ಬೆಂಗಳೂರು, ದಿನಾಂಕ: 4ನೇ ನವೆಂಬರ್‌ 2003 

ತಾಂತ್ರಿಕ ಶಿಕ್ಷಣ ಇಲಾಖೆಯ ರೂ. 5200-9580 ವೇತನ ಶ್ರೇಣಿಯ ಈ ಕೆಳಕಂಡ ಅಧೀಕ್ಷಕರುಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ರೂ. 5575-125-5700-150-200-8800-260-10620 ವೇತನ ಶ್ರೇಣಿಯ ಗ್ರೂಪ್‌-ಬಿ ವೃಂದದ ರಿಜಿಸ್ಟ್ರಾರ್‌ ಹುದ್ದೆಗೆ 
ಸ್ಥಾನಪನ್ನ ಪದೋನ್ನತಿಯನ್ನು ನೀಡಿ ಅವರ ಹೆಸರಿನ ಮುಂದೆ ನಮೂದಿಸಿರುವ ಸ್ಥಳಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಸ್ಥಳನಿಯುಕ್ತಿ 
ಗೊಳಿಸಲಾಗಿದೆ. 


ಪಿ. ಆರ್‌. 1293 


೧.೧.1294 





























ಕ್ರ. ಅಧೀಕ್ಷಕರ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಸ್ಥಾನಪನ್ನ ಮುಂಬಡ್ತಿ ನೀಡಿ ನೇಮಿಸಲಾದ ಸ್ಥಳ 

ಸಂ ಶ್ರೀ: ಶ್ರೀಮತಿ 

1. | ಬಿ. ರಂಗಪ್ಪ, ಅಧೀಕ್ಷಕರು, ಸರ್ಕಾರಿ ಪಾಲಿಟೆಕ್ನಿಕ್‌, ಚನ್ನಪಟ್ಟಣದಲ್ಲಿ ಖಾಲಿಯಿರುವ 
ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯ, ಬೆಂಗಳೂರು. ರಿಜಿಸ್ಟಾರ್‌ ಹುದ್ದೆಗೆ. 

2. | ಜಿ. ವಿ. ಪ್ರಶಾಂತ್‌, ಅಧೀಕ್ಷಕರು, ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯದಲ್ಲಿನ ಖಾಲಿಯಿರುವ 
ಎಸ್‌. ಜೆ. (ಸರ್ಕಾರಿ) ಪಾಲಿಟೆಕ್ಸಿಕ್‌, ಬೆಂಗಳೂರು. ರಿಜಿಸ್ಟಾರ್‌ ಹುದ್ದೆಗೆ. 

3. | ಹೆಚ್‌. ಹೆಚ್‌. ಮಲ್ಲಿಕಾರ್ಜುನಪ್ಪ, ಅಧೀಕ್ಷಕರು, ಡಿ. ಆರ್‌. ಆರ್‌. (ಸರ್ಕಾರಿ) ಪಾಲಿಟೆಕ್ನಿಕ್‌, ದಾವಣಗೆರೆನಲ್ಲಿ 
ಡಿ. ಆರ್‌. ಆರ್‌. (ಸರ್ಕಾರಿ) ಪಾಲಿಟೆಕ್ನಿಕ್‌, ದಾವಣಗೆರೆ. ಖಾಲಿಯಿರುವ ರಿಜಿಸ್ಟಾರ್‌ ಹುದ್ದೆಗೆ. 

4. | ಆರ್‌. ಜಿ. ಸುರಗುಂಧ, ಅಧೀಕ್ಷಕರು, ಕರ್ನಾಟಕ ಪಾಲಿಟೆಕ್ನಿಕ್‌, ಮಂಗಳೂರಿನಲ್ಲಿ ಖಾಲಿಯಿರುವ 
ಸರ್ಕಾರಿ ಪಾಲಿಟೆಕ್ಲಿಕ್‌, ಬಿಜಾಪುರ. ರಿಜಿಸ್ಟಾರ್‌ ಹುದ್ದೆಗೆ. 





ಮೇಲ್ಕಂಡ ಅಧಿಕಾರಿಗಳ ಸ್ಥಾನಪನ್ನ ಮುಂಬಡ್ತಿಯು ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳ 1977ರ 
ನಿಯಮ 19 (ಸಿ)ರ ಪ್ರಕಾರ ಒಂದು ವರ್ಷ ಸ್ಥಾನಪನ್ನ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸುವ ಘೋಷಣೆ ಷರತ್ತಿಗೊಳಪಟ್ಟಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ. ಆರ್‌. 1296 


ಕೆ. ಎಸ್‌. ವೇಣುಗೋಪಾಲ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ. 





